ಕರ್ನಾಟಕ 


ವಿಧಾನ ಪರಿಷತ್ತು 


ಸಂಖ್ಯೆ 


1 [ಚುಕ್ಕೆ ಗುರುತಿಲ್ಲದ ಪ್ರಶ್ನೆ] 747 


ಮಾನ್ಯ ಸದಸ್ಯರ ಹೆಸರು ಶ್ರೀ 


ಕ್ಷೇತ್ರ 


ಕೆ. ಪ್ರತಾಪ್‌ಚಂದ್ರ ಶೆಟ್ಟಿ (ಸಳೀಯ ಸಂಸ್ಥೆಗಳ 


ಉತ್ತರಿಸಬೇಕಾದ ದಿನಾಂಕ 


0/12/2021 


ಉತ್ತರಿಸಬೇಕಾದ ಸಚಿವರು 


2 
[sor 
ವೈದ್ಯಕೀಯ ಶಿಕ್ಷಣ ಸಚಿವರು 


ಮತ್ತು ಕುಟುಂಬ ಕಲ್ಯಾಣ ಹಾಗೂ 


wl 


ಪ್ರಶ್ನೆಗಳು 


ಉತ್ತರಗಳು 


ರಾಜ್ಯದಲ್ಲಿರುವ ಸರ್ಕಾರಿ ಮತ್ತು 
ಖಾಸಗಿ ವೈದ್ಯಕೀಯ 
ಕಾಲೇಜುಗಳ ಸಂಖ್ಯೆ ಎಷ್ಟು; 
ಅವು ಯಾವುವು; ಅವುಗಳು 
ಯಾವ ವಿಶ್ವವಿದ್ಯಾನಿಲಯ 
ವ್ಯಾಪ್ತಿಗೆ ಒಳಪಟ್ಟಿದೆ; 
(ಜಿಲ್ಲಾವಾರು, ಕಾಲೇಜುವಾರು 
ಮಾಹಿತಿಯನ್ನು ಒದಗಿಸುವುದು. 


[e) 


ಸರ್ಕಾರಿ ವೈದ್ಯಕೀಯ 
ಕಾಲೇಜನ್ನು ಹೊಂದಿರದ 
ಜಿಲ್ಲೆಗಳು ಯಾವುವು; ಈ 
ಜಿಲ್ಲೆಗಳಲ್ಲಿ ವೈದ್ಯಕೀಯ 
ಕಾಲೇಜುಗಳನ್ನು ಯಾವಾಗ 
ಪ್ರಾರಂಭಿಸಲಾಗುವುದು; ] 


ಇ) 


ಉಡುಪಿ ಜಿಲ್ಲೆಯಲ್ಲಿ ಖಾಸಗಿ 
ವೈದ್ಯಕೀಯ ಕಾಲೇಜು ಮತ್ತು 
ಆಸ್ಪತ್ರೆಗಳಿರುವಾಗ ಸರ್ಕಾರಿ 
ಕಾಲೇಜನ್ನು ಪ್ರಾರಂಭಿಸುವ 
ಬದಲು ಪಿ.ಪಿ.ಪಿ 
ಮಾದರಿಯಲ್ಲಿ ಕಾಲೇಜು 
ಪ್ರಾರಂಭಿಸುವ ಉದ್ದೇಶವೇನು? 


3 


ಪುಸ್ತುತ ರಾಜ್ಯದಲ್ಲಿ ಒಟ್ಟು ಸರ್ಕಾರಿ 
ವೈದ್ಯಕೀಯ ಕಾಲೇಜುಗಳು, ೦೭2 ಇ.ಎಸ್‌.ಐ 
ಕಾಲೇಜುಗಳು ಹಾಗೂ ೩41 ಖಾಸಗಿ ವೈದ್ಯಕೀಯ 
ಕಾಲೇಜುಗಳಿರುತ್ತವೆ. ಈ ಕಾಲೇಜುಗಳು R6UಟS 
ವ್ಯಾಪ್ತಿಗೆ ಒಳಪಡುತ್ತವೆ. ಕೆಲವು ಡೀಮ್ತ್‌ 
ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡುತ್ತವೆ. 
ಜಿಲ್ಲಾವಾರು, ಕಾಲೇಜುವಾರು ವಿವರಗಳನ್ನು 
ದಲ್ಲಿರಿಸಿದೆ. 
ಗ್ರಾಮಾಂತರ, 
ದಾವಣಗೆರೆ, ಬಾಗಲಕೋಟೆ, ಚಿತ್ರದುರ್ಗ, 
ಬಿಜಾಪುರ, ಧಕ್ಲಿಣಕನ್ನಡ, ಉಡುಪಿ, 
ತುಮಕೂರು, ಕೋಲಾರ ಜಿಲ್ಲೆಗಳಲ್ಲಿ ಸರ್ಕಾರಿ 
ವೈದ್ಯಕೀಯ ಕಾಲೇಜುಗಳಿರುವುದಿಲ್ಲ. 
ವೈದ್ಯಕೀಯ ಕಾಲೇಜು ಹೊಂದಿರದ ಜಿಲ್ಲೆಗಳಾದ 
ಚಿಕ್ಕಬಳ್ಳಾಪುರ, ಚಿಕ್ಸಮಗಳೂರು, ಹಾವೇರಿ ಮತ್ತು 
ಯಾದಗಿರಿ ಜಿಲ್ಲೆಗಳಲ್ಲಿ ಕೇಂದ್ರ ಪುರಸ್ಕೃತ 
ಯೋಜನೆಯೊಂದಿಗೆ 2021-22 ನೇ ಸಾಲಿನಿಂದ 
ಹೊಸದಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು 
ಪ್ರಾರಂಭಿಸಲು ಅನುಮತಿ ನೀಡಲಾಗಿದೆ. 2021-22 
ನೇ ಸಾಲಿನ ಆಯವ್ಯಯ ಘೋಷಣೆಯಲ್ಲಿ 
ಚಿತ್ರದುರ್ಗ ಜಿಲ್ಲೆಯಲ್ಲಿ ಪಿಪಿಪಿ ಮಾದರಿಯಲ್ಲಿ 
ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಲು 
ಘೋಷಿಸಲಾಗಿದೆ. 
ಭಾರತದ ಬದಲಾವಣೆಗಾಗಿನ ರಾಷ್ಟ್ರೀಯ ಸಂಸ್ಥೆ 
ಅಥವಾ ನೀತಿ ಆಯೋಗದಲ್ಲಿ ಪ್ರತಿ ಜಿಲ್ಲೆಯಲ್ಲಿ 
ವೈದ್ಯಕೀಯ ಕಾಲೇಜನ್ನು ಸಾರ್ವಜನಿಕ -ಖಾಸಗಿ 


ಬೆಂಗಳೂರು ರಾಮನಗರ, 


ಸಹಭಾಗಿತ್ವದಡಿ ಪ್ರಾರಂಭಿಸಲು 
ಅವಕಾಶವಿರುತ್ತದೆ. ಇದಕ್ಕೆ ಕಾಲಾವಕಾಶ 
ನಿಗದಿಯಾಗಿರುವುದಿಲ್ಲ. 


ಸಾರ್ವಜನಿಕ-ಖಾಸಗಿ ಸಹಬಾಗಿತ್ವದಿಂದಾಗಿ ಇನ್ನು 
ಹೆಚ್ಚಿನ ಮೇಲ್ವಿಚಾರಣೆಯು ಸಾದ್ಯವಾಗಿ ರಾಷ್ಟ್ರೀಯ 
ವೈದ್ಯಕೀಯ ಮಂಡಳಿಯ ಮಾನದಂಡಗಳನ್ನು 


ಕಾಲಕಾಲಕ್ಕೆ ಪೂರೈಸಲು ಸಹಕಾರಿಯಾಗನಲಿದೆ.] 
ಸ್ಪರ್ದಾತಕ ಜಗತ್ತಿನಲ್ಲಿ ಹೊಸ ಅವಿಷ್ಕಾರವುಳ್ಳ | 
ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು, ಆ ಮೂಲಕ 
ವೈದ್ಯಕೀಯ ಕೇತ್ರದಲ್ಲಿ ಅಭ್ಯಾಸ ಮಾಡುತಿರುವ 
ವಿದ್ಯಾರ್ಥಿಗಳಿಗೆ ಹಾಗೂ ರೋಗಿಗಳಿಗೆ ಸದುಪಯೋಗ 
ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿದಂತಾಗುತ್ತದೆ. 
ಆದುದರಿಂದ ಹೊಸ ವೈದ್ಯಕೀಯ ಕಾಲೇಜನ್ನು 
ಸಾರ್ವಜವಿಕೆ-ಖಾಸಗಿ ಸಹಭಾಗಿತ್ವದಲ್ಲಿ 
ಪ್ರಾರಂಭಿಸುವುದು ವಿದ್ಯಾರ್ಥಿಗಳ ಹಾಗೂ ಜನತೆಯ 
ಹಿತದೃಷ್ಠಿಯಿಂದ ಇನ್ನೂ ಹೆಚ್ಚಿನ 
ಅನುಕೂಲಕರವಾಗುತ್ತದೆ. 


ಸಂಖ್ಯೆ: ಎಂಇಡಿ 614 ಎಂಎಂಸಿ 2021 
ಥಾ ( ಸುಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


ಅನುಬಂಧ 


Sl. No. District Type College Name 
TX Bagalkot PVT S Nijalingappa Medical College & Research 
Centre, Bagalkot 
2. Bangalore Deemed /Pvt Sri Siddartha Medical College, Bangalore 
3, Bangalore Rural PVT Akash Institute of Medical Sciences and 
Research Centre 
4. Bangalore Rural [PVT MVJ Medical College and Research Centre 
5, Bangalore Urban Deemed/Pvt Rajarajeshwari Medical College, Bangalore 
6. Bangalore Urban GOVT Bangalore Medical College and Research 
i Centre 
% Bangalore Urban GOVT Shri Atal Bihari Vajpayee Medical College 
Bl and Research Institute 
8. Bangalore Urban GOVT ESIC Medical College & PGIMSR, Bangalore 
9, Bangalore Urban PVT East Point College of Medical Sciences and 
Research Centre 
10. | Bangalore Urban PVT Sapthagiri Institute of Medical Sciences 
se Bangalore 
11. | Bangalore Urban PVT BGS Global Institute of Medical Sciences, 
Bangalore 
Bangalore Urban PVT Dr. B.R Ambedkar Medical College | 
Bangalore Urban PVT Kempegowda Institute of Medical Sciences 
Bangalore Urban PVT M.S. Ramaiah Medical College 
, | Bangalore Urban PVT St, John’s Medical College 
16. | Bangalore Urban PVT The Oxford Medical College Hospital & 
Research Centre 
| 17. | Bangalore Urban PVT Vydehi Institute of Medical Sciences and 
Research Centre 
| 18. | Belgaum Deemed/Pvt JN Medical College, Belgaum 
19. | Belgaum GOVT Belagavi Institute of Medical Sciences, 
Belagavi 
20. | Bellary GOVT Vijaynagara Institute of Medical Sciences 
21. | Bidar GOVT Bidar institute of Medical Sciences, Bidar 
22. | Bijapur PVT Al-Ameen Medical College, Bijapur 
23. | Bijapur PVT BLDS Medical College 
24. | Chamarajnagar GOVT Chamarajanagar Institute of Medical 
Sciences 
25. | Chitradurga PVT | Sri Basaveshwara Medical College and 
Hospital, Chitradurga 
26. | Dakshina Kannada Deemed/Pvt KS Hegde Medical Academy, Mangalore _ | 
27. | Dakshina Kannada Deemed/Pvt Kasturaba Medical College, Mangalore 
28. | Dakshina Kannada Deemed/Pvt Kasturaba Medical College, Manipal 
29. | Dakshina Kannada Deemed/Pvt Yenepoya Medical College, Mangalore 
30. ಸ Dakshina Kannada PVT AJ Institute of Medical Sciences and 
Research Centre 
31. | Dakshina Kannada TpVT Father Muller Institute of Medical 
Education and Research 
32. | Dakshina Kannada PVT | K. Venkataramana Gowda Medical College 
[& Hospital 
33. | Dakshina Kannada PVT Kanachur Institute of Medical Sciences, | 


Mangalore 


50. | Mandya GOVT 


34. | Dakshina Kannada PVT Srinivas Institute of Medical Sciences and 
Research 

35. | Davanagere PVT Jaya Jagadguru Murugarajendra Medical 
College, Davanagere 

36. | Davanagere PVT Shyamanuru Shivashankarappa Institute of 
Medical Sciences __—} 

37. | Dharwad Deemed/Pvt “SDM Medical College, Dharwad 

38. | Dharwad GOVT Karnataka Institute of Medical Sciences, 
Hubli 

39. | Gadag GOVT Gadag Institute of Medical Sciences, Gadag 

40. | Gulbarga Deemed/Pvt KBN Medical College, Gulbarga 

41. | Gulbarga GOVT ESIC Medical College, Gulbarga 

42. | Gulbarga GOVT Gulbarga Institute of Medical Sciences, 
Gulbarga 

43. | Gulbarga “TpvT Mahadevappa Rampure Medical College, 
Gulbarga 

[a | Hassan GOVT Hassan Institute of Medical Sciences 

45. | Kodagu GOVT Kodagu Institute of Medical Sciences, 
Kodagu 

46. | Kolar Deemed/Pvt Sri Devaraj Urs Medical College, Kolar 

47. | Kolar PVT Sambhram Institute of Medical Sciences & 
Research 

48. | Koppal GOVT Koppal Institute of Medical Sciences, 

NR Koppal 
49. | Mandya Deemed/Pvt Adichunchanagiri Institute of Medical 


Sciences, Bellur 


Mandya Institute of Medical Sciences, 
Mandya 


Deemed/Pvt 


51. | Mysore JSS Medical College, Mysore 

52. | Mysore GOVT Mysore Medical College & Research 
Institute, Mysore 

53. | Raichur GOVT Raichur Institute of Medical Sciences, 
Raichur 

54, | Raichur PVT | Navodaya Medical College, Raichur | 

55, | Ramanagar Deemed/Pvt Dr. C. Dayananda Sagar Institute of 
Medical Sciences, Ramanagar Dist 

56. | Shimoga GOVT Shimoga Institute of Medical Sciences, 
Shimoga 

57. | Shimoga PVT Subbaiah Institute of Medical Sciences, 
Shimoga 

58. | Tumkur Deemed/Pvt Sri Siddartha Institute of Institute of 

[ Medical Sciences, Tumkur 

59, | Tumkur PVT Shridevi Institute of Medical Sciences and 
Research Hospital, Tumkur 

60. | Uttara Kannada GOVT | Karwar Institute of Medical Sciences 


